ಕರ್ನಾಟಿಕ 


ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾಗಿದ್ದ ದಿನಾಂಕ. 
ಉತ್ತರಿಸುವ ಸಚಿವರು 


956 (1022). - 
ಶ್ರೀ ಆರ್‌. ಪ್ರಸನ್ನಕುಮಾರ್‌ (ಸ್ಮಳೀಯ 
ಸಂಸ್ಥೆಗಳ ಕ್ಲೇತ್ರ) 

(29-09-2020) 

ಮಾನ್ಯ ನಗರಾಭಿವೃದ್ಧಿ ಸಚಿವರು 


ಪ್ರಶ್ನೆ 


ಉತ್ತರ 


ನಗರಪಾಲಿಕೆ, ನಗರಸಭೆಗಳು | 


ವಿವರ ನೀಡುವುದು) 


ರಾಜ್ಯದ ಯಾವ ಯಾವ 


ಸ್ಮಾರ್ಟ್‌ ಸಿಟಿ ಯೋಜನೆಗೆ 
ಒಳಪಟ್ಟಿದೆ (ಸಂಪೂರ್ಣ 


ಕೇಂದ್ರ ಸರ್ಕಾರದ ಮಹತ್ಮಾಕಾಂಕ್ಷಿ ಯೋಜನೆಯಾದ 
ಸ್ಮಾರ್ಟ್‌ ಸಿಟಿ ಅಭಿಯಾನದಡಿ ರಾಜ್ಯದ ಈ 7! 
ಮಹಾನಗರಗಳು ಆಯ್ಕೆಯಾಗಿರುತ್ತವೆ. 

1 ಬೆಳಗಾವಿ 2) ದಾವಣಗೆರೆ 3) ಹುಬ್ಬಳ್ಳಿ-ಧಾರವಾಡ 

4) ಮಂಗಳೂರು 5) ಶಿವಮೊಗ್ಗ 6 ತುಮಕೂರು ಮತ್ತು 

7) ಬೆಂಗಳೂರು. - 


ಸ್ಮಾರ್ಟ್‌ ಸಿಟಿ 
ಯೋಜನೆಯಡಿಯಲ್ಲಿ ಯಾವ 
ಯಾವ ಕಾಮಗಾರಿಗಳನ್ನು 
ನಡೆಸಬೇಕೆಂದು ಸರ್ಕಾರ 
ಮಾನದಂಡವನ್ನು ವಿಧಿಸಿದೆ. 
(ವಿವರ ನೀಡುವುದು)- 


ಅಭಿಯಾನದ ಮಾರ್ಗಸೂಚಿಯಲ್ಲಿ 10 ವಿಶಾಲ 
ವರ್ಗಗಳನ್ನು ಸೂಚಿಸಿದ್ದು, ಅದರಂತೆ ಪ್ರಸ್ತಾಪಿಸುವ 
ಕಾಮಗಾರಿಗಳು ಈ ಕೆಳಕಂಡ ಯಾವುದಾದರೂ ವರ್ಗಗಳಿಗೆ 
ಸೇರಿರಬೇಕಾಗಿರುತ್ತದೆ. 


ನೀರು ಸರಬರಾಜು, ವಿದ್ಯುಚ್ಛಕ್ತಿ ಸರಬರಾಜು, ನೈರ್ಮಲ್ಯ 
ಹಾಗೂ ಘನತ್ಯಾಜ್ಯ ನಿರ್ವಹಣೆ, ಸಾರ್ವಜನಿಕ ಸಾರಿಗೆ, 
ಕೈಗೆಟುಕುವ ದರದಲ್ಲಿ ವಸತಿ, ಮಾಹಿತಿ ತಂತ್ರಜ್ಞಾನ ಮತ್ತು 
ಡಿಜಿಟಿಲೀಕರಣ ಮೂಲಕ ಸಾರ್ವಜನಿಕ ಸೇವೆ 
ಒದಗಿಸುವುದು, ಇ-ಆಡಳಿತ, ಸುಸ್ಮಿರ ಪರಿಸರ, 
ಸಾರ್ವಜನಿಕರ ಸುರಕ್ಷತೆ, ಆರೋಗ್ಯ ಮತ್ತು ಶಿಕ್ಷಣ- ಈ 
ವರ್ಗಗಳಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಬಹುದಾಗಿರುತ್ತದೆ. 


ಮಾರ್ಗಸೂಚಿಯ ಸಂಬಂಧಿತ ಪುಟದ ಪ್ರತಿಯನ್ನು 
"ಅನುಬಂಧ-1' ರಲ್ಲಿ ನೀಡಿದೆ. 


ಸ್ಮಾರ್ಟ್‌ ಸಿಟಿ ಯೋಜನೆಯ 


ಕಾರ್ಯನಿರ್ವಹಣೆ ಬಗ್ಗೆ 
ಅತೃಪ್ತಿ ಇರುವುದರಿಂದ 
ಮತ್ತು ನಗರಪಾಲಿಕೆಗಳ 
ಸಹಕಾರ ಪಡೆಯಲು 


ವಿಫಲವಾಗಿರುವುದರಿಂದ ಈ 
ಯೋಜನೆಗಳನ್ನು ವಿಲ್ಲಿಸಲು 
ಸರ್ಕಾರದ ಮುಂದೆ 
ಪ್ರಸ್ತಾವನೆಗಳಿವೆಯೇ;' 


ಸ್ಮಾರ್ಟ್‌ ಸಿಟಿ ಅನುದಾನದಡಿ ಹಾಗೂ ಸಾರ್ವಜವಿಕ 
ಖಾಸಗಿ ಸಹಭಬಾಗಿತ್ಯ್ತ ಯೋಜನೆಯಡಿ (ನ) ರಾಜ್ಯದ ಎಲ್ಲಾ 
7 ನಗರಗಳಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಪ್ರಗತಿಯ 
ವಿವರ ಈ ಕೆಳಗಿನಂತಿದೆ. 


(ರೂ. ಕೋಟಿಗಳಲ್ಲಿ) 
ಕಾಮಗಾರಿಗಳ ವಿವರ ಸಂಖ್ಯೆ | ಮೊತ್ತ 

ಪೂರ್ಣಗೊಂಡ 124 310.97 
ಕಾಮಗಾರಿಗಳು 
ಪ್ರಗತಿಯಲ್ಲಿರುವ 334 5703.32 
ಕಾಮಗಾರಿಗಳು ' 
ಟೆಂಡರ್‌ ಹಂತದಲ್ಲಿರುವ 51 1653.25 
ಕಾಮಗಾರಿಗಳು 3 
ವಿಸೃತ ಯೋಜನಾ 28 974.69 
ಹಂತದಲ್ಲಿರುವ 

| ಹಾಮೆಗಾದಿಗಲ್ಪು | 


ಮುಂದುವರೆದು, ಯೋಜನೆಯಡಿ ಇಲ್ಲಿಯವರೆಗೆ ಎಲ್ಲಾ 
7 ನಗರಗಳನ್ನು ಒಳಗೊಂಡಂತೆ, ಕೇ೦ದ್ರ ಸರ್ಕಾರವು ಒಟ್ಟು 
ರೂ.137400' ಕೋಟಿ ಹಾಗೂ ರಾಜ್ಯ ಸರ್ಕಾರವು 
ರೂ.1015.00 ಕೋಟಿ (ಒಟ್ಟು ರೂ.2389.00 ಕೋಟಿ) 
ಬಿಡುಗಡ ಮಾಡಿರುತದೆ ಹಾಗೂ ಈವರೆಗೆ ಒಟ್ಟು 
ರೂ.1374.00 ಕೋಟಿ ಆರ್ಥಿಕ ಪ್ರಗತಿ ಸಾಧಿಸಲಾಗಿರುತದೆ. 


ಮೇಲೆ ವಿವರಿಸಿರುವ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ, 
ಸ್ಮಾರ್ಟ್‌ ಸಿಟಿ ಯೋಜನೆಯ ರೂಪುರೇಷೆಗಳನ್ನು 
ಅಖ್ಯೆರುಗೊಳಿಸಿ ಯೋಜನೆಗಳ ಅನುಷ್ಠಾನವನ್ನು 
ಸಮರ್ಪಕವಾಗಿ ಕೈಗೊಳ್ಳಲಾಗುತ್ತಿದೆ ಮತ್ತು ಕಾಲ ಕಾಲಕ್ಕೆ 
ಕೇಂದ್ರ ಸರ್ಕಾರ. ಬೀಡಿರುವ ಮಾರ್ಗಸೂಚಿಯಂತೆ 
ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು, ಸದರಿ 
ಯೋಜನೆಯನ್ನು ನಿಲ್ಲಿಸಲು ಸರ್ಕಾರದ ಮುಂದೆ! 
ಯಾವುದೇ ಪ್ರಸ್ತಾವನೆಗಳು ಇರುವುದಿಲ್ಲ. 


ರಾಜ್ಯದ . ಯಾವ ಯಾವ 
ಮಹಾನಗರ ಪಾಲಿಕೆಗಳಲ್ಲಿ 
ಕುಡಿಯುವ ನೀರಿನ ಸಮಸ್ಯೆ 
ಇದೆ; ಕುಡಿಯುವ ನೀರನ್ನು 


ಪೂರೈಸಲು " ಸರ್ಕಾರದ 
ಮುಂದೆ _ ಇರುವ 
ಯೋಜನೆಗಳಾವುವು? ' 


ರಾಜ್ಯದ 10 ಮಹಾನಗರಪಾಲಿಕೆಗಳ ಪೈಕಿ ದಾವಣಗೆರೆ 
ಮಹಾನಗರಪಾಲಿಕೆಯನ್ನು ಹೊರತುಪಡಿಸಿ ಉಳಿದ 9 
ಮಹಾನಗರಪಾಲಿಕೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ 
ಇರುವುದಿಲ್ಲ. ವಿವರವನ್ನು ಅನುಬಂಧ-2 ರಲ್ಲಿ ನೀಡಿದೆ. 


ಪೌರಾಡಳಿತ ನಿರ್ದೇಶನಾಲಯದ ವತಿಯಿಂದ 
ನಗರೋತಾನ ಯೋಜನೆ, ಎಸ್‌ಎಫ್‌ಸಿ ಕುಡಿಯುವ ನೀರಿನ 
ಅನುದಾನ, ಅಮೃತ್‌ ಯೋಜನೆಯಡಿಯಲ್ಲಿ 
ಯೋಜನೆಗಳನ್ನು ರೂಪಿಸಿ ಕುಡಿಯುವ ಮವೀರನ್ನು' 
ಪೂರೈಸಲಾಗುತಿದೆ. ವಿವರಗಳನ್ನು ಅನುಬಂಧ-3, 4 
ಮತ್ತು 5 ರಲ್ಲಿ ನೀಡಿದೆ. 


ಕೆಯುಐಡಿಎಫ್‌ಸಿ ವತಿಯಿಂದ: 


ಏಷ್ಯೀಯನ್‌ ಅಬಿವೃದ್ದಿ ಬ್ಯಾಂಕ್‌ ನೆರವಿನ ಉತ್ತರ 
ಕರ್ನಾಟಿಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮದಡಿಯಲ್ಲಿ (ಎನ್‌ಕೆಯುಎಸ್‌ಐಪಿ) ಬಳ್ಳಾರಿ 
ಮಹಾನಗರಪಾಲಿಕೆಯಲ್ಲಿ 241 ಕುಡಿಯುವ ನೀರಿನ 
ಕಾಮಗಾರಿಯನ್ನು ಕೈಗೊಂಡಿದ್ದು, ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ ಹಾಗೂ ಕಾಮಗಾರಿಯನ್ನು 
ಪೂರ್ಣಗೊಳಿಸಲು ಗುತ್ತಿಗೆ ಅವಧಿಯನ್ನು 28/02/2021 
ರವರೆಗೆ ವಿಸ್ತರಿಸಲಾಗಿದೆ. 


ಎಡಿಬಿ ನೆರವು ಮುಕ್ತಾಯವಪಾಗಿರುವುದರಿಂದ, ಯಾವುದೇ 
ಹೊಸ ಯೋಜನೆಗಳ ಪ್ರಸ್ಥಾವನೆ ಇರುವುದಿಲ್ಲ. 


ವಿಶ್ವಬ್ಯಾಂಕ್‌ ನೆರವಿನ ಕರ್ನಾಟಕ ನಗರ ವೀರು 
ಸರಬರಾಜು ಆಧುನೀಕರಣ ಯೋಜನೆ" 
(ಕಯುಡಬ್ಬ್ಯೂಎಸ್‌ಎಂಪಿ) ಯಲ್ಲಿ ಬೆಳಗಾವಿ, ಕಲಬುರಗಿ 
ಮತು, ಹುಬ್ಬಲ್ಳಿ-ದಾರವಾಡ ಮಹಾನಗರ ಪಾಲಿಕೆಗಳ 


"| ಪರಿಣಾಮಕಾರಿ ವೆಚ್ಚದೊಳಗೆ ನಿರಂತರ (24/1 ಒತ್ತಡ 


ವ್ಯಾಪ್ತಿ ಪ್ರದೇಶಗಳಿಗೆ ವಿನ್ಯಾಸ-ನಿರ್ಮಾಣ-ಕಾರ್ಯಾಚರಣೆ 
ಮತ್ತು ನಿರ್ವಹಣೆ-ವರ್ಗಾವಣೆ (೧8೦7) ಮಾದರಿಯಲ್ಲಿ 


ಸಹಿತ ನೀರು ಸರಬರಾಜು ವ್ಯವಸ್ಥೆಯ ಸುಸ್ಥಿರ 
ಉನ್ನತೀಕರಣ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುತಿದ್ದು, ಕಾಮಗಾರಿಯ 
ಅನುಷ್ಠಾನ ಅವಧಿ ಐದು ವರ್ಷವಾಗಿರುತ್ತದೆ. ನಂತರದ 7 
ವರ್ಷಗಳ ಅವಧಿಯ ಕಾರ್ಯಾಚರಣೆ ಹಾಗೂ ನಿರ್ವಹಣೆ 
ಜವಾಬ್ದಾರಿಯನ್ನೂ Design-Build-Operate-Transfer 
(0807) ಗುತ್ತಿಗೆದಾರರು ನಿರ್ವಹಿಸಬೇಕಿರುತ್ತದೆ. 


ಸಂಖ್ಯೆ:ನಅಇ 279 ಸಿಎಸ್‌ಎಸ್‌ 2020 


ಗರಾಭಿವೃದ್ಧಿ ಸಚಿವರು 


2.1 


2.2 


23 


24 


ನಟಿ -4 56 (೦೩೧) 


Smart Cities Mission 


The Challenge of Urbanization 


Cities are engines of growth for the economy of every nation, including India. Nearly 31% of 
India's current population lives in urban areas and contributes 63% of India's GOP (Census 2011). 
With increasing urbanization, urban areas are expected to house 40% of India’s population and 
contribute 75% of India's GDP by 2030. This requires comprehensive development of physical, 
institutional, social and economic infrastructure. All are important in improving the quality of 
life and attracting people and investments to the City, setting in motion a virtuous cycle of 
growth and development. Development of Smart Cities is a step in that direction. 


Whatis a'‘smart city’ 


The first question is whatis meant bya'smartcity The answeris, there is no universally accepted 
definition of a Smart City, It means different things to different people. The conceptualisation 
of Smart City, therefore, varies from city to city and country to country, depending on the 
level of development, willingness to change and reform, resources and aspirations of the city 
residents. A Smart City would have a different connotation in India than, say, Europe. Even in 
India, there is no one way of defining a Smart City. 


Some definitional boundaries are required to guide cities in the Mission. In the imagination of 
any city dweller in India, the picture of a Smart City contains a wish list of infrastructure and 
services that describes his or her level of aspiration, To provide for the aspirations and needs 
of the citizens, urban planners ideally aim at developing the entire urban eco-system, which 
is represented by the four pillars of comprehensive development — institutional, physical, 
social and economic infrastructure. This can be a long term goal and cities can work towards 
developing such comprehensive infrastructure incrementally, adding on layers of ‘smartness’ 


In the approach to the Smart Cities Mission, the objective is to promote cities that provide 
core infrastructure and give a decent quality of life to its citizens, a clean and sustainable 
environment and application of ‘Smart’ Solutions. The focus is on sustainable and inclusive 
development and the idea is to look at compact areas, create a replicable model which will 
act like a light house to other aspiring cities. The Smart Cities Mission of the Government 
is a bold, new initiative. It is meant to set examples that can be replicated both within and 
outside the Smart City, catalysing the creation of similar Smart Cities in various regions and 
parts of the country, 


The core infrastructure elements in a Smart City would include: 


i. adequate water supply, 


ii. assured electricity supply, 


ii. sanitation, including solid waste management, 


2.5 


'2.6 


iv. efficient urban mobility and public transport, 

v. affordable housing, especially for the poor, 

vi. robust IT connectivity and digitalization, 

vii. good governance, especially e-Governance and citizen participation, 

viii, sustainable environment, 

ix. safety and security of citizens, particularly women, children and the elderly, and 
x. health and education, 


As far as Smart Solutions aré concerned, an illustrative list is given below, This is not, however, 
an exhaustive list, and cities are free to add more applications. 


Smart Solutions 


E-Governance and Cltlzen Services 6 
i 
sx 


Publ Information, Grievance Redes A - 


Energy Mansgerment 


i 


® Sman Meters & Management 
Electronic Service Delive - 
8 is © Aenewable Sources of Energy 


@citien Engagement [5] Energy Efficient & Green Buildings 


OD citizens -City’s Eves and Ears 


video Crime Monitoring ' 


Urban Mobiltty 


Waste Management > Bsmart Parking 


@wasié to Energy & fue! 
‘@ waste fo Comipost 
© waste Water tobe Treated 


Recycling and Reduction of C&D Waste | 


Water Mansgement 


Bsman Meters & Management 


[17] tncelligent Traffic Management 


ff 


5 (B invegrated Muiti-Modal Transport 


Others 


kK; 4 Dreie-Medicine & Tele Education 


(B) Leakage identification, Preventive Maint 
| H Dsxin Development Centers 
(B waier-Quality Monitoring 


Accordingly, the purpose of the Smart Cities Mission is to drive economic growth ೩೧ರ improve 
the quality of life of people by enabling local area development and harnessing technology, 


especially technology that leads to Smart outcomes, Area-based development will transform 
existing areas (retrofit and redevelop), including stums, into better planned ones, thereby 
improving liveability of the whole City. New areas (greenfield) will be developed around cities 


Bincubation/Tradé Facilitation Centers | 
1 


| ಅನುಬಂಧ: 9. 
1 ಬೆಳಗಾವಿ ಮಹಾನಗರ ಪಾಲಿಕೆ: 


ಬೆಳೆಗಾವಿ ಮಹಾನಗರ ಪಾಲಿಕೆಯ ' ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಕಂಡುಬಂದಿರುವುದಿಲ್ಲ. 
ಮುಂದುವರೆದು 24/7 ನಿರಂತರ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಕೆ.ಯು.ಡಬ್ರ್ಯೂ.ಎಸ್‌. & ಡಿ.ಬಿ - 


ವತಿಯಿಂದ ಕೈಗೆತ್ತಿಕೊಂಡಿದ್ದು ಯೋಜನೆಯು ಪ್ರಗತಿ ಹಂತದಲ್ಲಿರುತ್ತದೆ ಎಂದು ಆಯಕ್ಷರು, ಬೆಳಗಾವಿ 
ಮಹಾನಗರಪಾಲಿಕೆ ರವರು ವರದಿ ಮಾಡಿರುತ್ತಾರೆ. 


2) ಕಲಬುರಗಿ ಮಹಾನಗರ ಪಾಲಿಕೆ: 
ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದಿಲ್ಲ. ಕಲಬುರಗಿ ನಗರಕ್ಕೆ 


24/1 ಯೋಜನೆಯಡಿಯಲ್ಲಿ ರೂ.836.00 ಕೋಟಿಗಳಲ್ಲಿ ಕಾಮಗಾರಿಯನ್ನು ಕೆ.ಯು.ಐ.ಡಿ.ಎಫ್‌.ಸಿ. ವತಿಯಿಂದ 
ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಆಯಕ್ಷರು, ಕಲಬುರಗಿ ಮಹಾನಗರಪಾಲಿಕೆ ರವರು ವರದಿ ಮಾಡಿರುತ್ತಾರೆ. 


3) ಮೈಸೂರು ಮಹಾನಗರ ಪಾಲಿಕೆ: f 

ಮೈಸೂರು ಮಹಾನಗರಪಾಲಿಕೆಯ ವ್ಯಾಪ್ತಿಯಲ್ಲಿ ಪ್ರಸ್ತುತ ಕುಡಿಯುವ ನೀರಿನ ಸಮಸ್ಯೆ ಇರುವುದಿಲ್ಲ. ಪ್ರಸ್ತುತ 
ಬೆಳಗೊಳ, ಮೇಳಾಪುರ, ಕಬಿನಿ ಹಾಗೂ ಹೊಂಗಳ್ಳಿ ಯೋಜನೆಗಳ 2ನೇ ಹಾಗೂ: 3ನೇ ಹಂತದ: ಕುಡಿಯುವ 
ನೀರನ್ನು, ಪೂರೈಸಲಾಗುತ್ತಿದೆ. ಹೆಚ್ಚುವರಿಯಾಗಿ, ಅಮೃತ್‌ ಯೋಜನೆಯಡಿಯಲ್ಲಿ ಎಲ್ಲಾ ನೀರು. ಸರಬರಾಜು ಮೂಲ 
ಸ್ಥಾವರಗಳ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು ಕನನೀಸ. & ಒ.ಚ. ಮಂಡಳಿಯಿಂದ 
ಕೈಗೊಳ್ಳಲಾಗಿರುತ್ತದೆ ಎಂದು ಆಯಕ್ಷರು, ಮೈಸೂರು ಮಹಾನಗರಪಾಲಿಕೆ ರವರು ವರದಿ ಮಾಡಿರುತ್ತಾರೆ. 


4) ಶಿವಮೊಗ್ಗ ಮಹಾನಗರ ಪಾಲಿಕ: . 

ಶಿವಮೊಗ್ಗ: ಮಹಾನಗರಪಾಲಿಕೆಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯಾವುದೇ ಗಂಭೀರ ಸಮಸ್ಯೆ ಇರುವುದಿಲ್ಲ. 
ಶಿವಮೊಗ್ಗ ನಗರಕ್ಕೆ 24/7 ಕುಡಿಯುವ ನೀರಿನ ಯೋಜನೆಯನ್ನು ಕ.ನ.ನೀಸ. ೬ ಒ.ಚ. ಮಂಡಳಿ ವಶತಿಯಿಂದ 
ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಆಯಕ್ತರು, ಶಿವಮೊಗ್ಗ ಮಹಾನಗರಪಾಲಿಕೆ ರವರು ವರದಿ ಮಾಡಿರುತ್ತಾರೆ. 


5) ವಿಜಯಪುರ ಮಹಾನಗರ ಪಾಲಿಕೆ: 
ವಿಜಯಪುರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪ್ರಸ್ತುತ ಕುಡಿಯುವ ನೀರಿನ ಸಮಸ್ಯೆ ಇರುವುದಿಲ್ಲ. 


* ವಿಜಯಪುರ ಮಹಾನಗರಪಾಲಿಕೆಗೆ 2011-12ನೇ ಸಾಲಿನಲ್ಲಿ ಗುಲ್ಬರ್ಗಾ ಸಚಿವ ಸಂಪುಟ ಅನುದಾನದಲ್ಲಿ 10 
ಎಂ.ಎಲ್‌.ಡಿ. ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕ ರೂ.804.61 ಲಕ್ಷಗಳಿಗೆ ಅನುಮೋದನೆಯಾಗಿರುತ್ತದೆ. 


* ಮಾನ್ಯ ಮುಖ್ಯಮಂತ್ರಿಗಳ ರೂ.100.00ಕೋಟಿ ವಿಶೇಷ ಅನುದಾನದ ಹಂತ-3ರ ಅನುದಾನದಲ್ಲಿ 10ಎಂ.ಎಲ್‌.ಡಿ. 
ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕ ರೂ.695.39 ಲಕ್ಷಗಳಿಗೆ ಅನುಮೋದನೆಯಾಗಿರುತದೆ. 


* ಅಮೃತ ಯೋಜನೆಯ, ಮೂಲ ಅನುದಾನದಡಿ ವಿಜಯಪುರ ನಗರದಲ್ಲಿ ಬರುವ 15 ದೋನ್‌ಗಳಿಗೆ. ನಿರಂತರ 
ಒತ್ತಡಯುಕ್ತ ನೀರು ಸರಬರಾಜು ಮಾಡುವ ಕಾಮಗಾರಿ ವೆಚ್ಚ ರೂ.156.00 ಕೋಟಿಗಳು ಪ್ರಗತಿಯಲ್ಲಿರುತ್ತದೆ. 


*: ಅಮೃತ ಯೋಜನೆಯ, ಹೆಚ್ಚುವರಿ ಅನುದಾನದಡಿ, ವಿಜಯಪುರ ನಗರದಲ್ಲಿ ಬರುವ 2 ರೋನ್‌ಗಳಿಗೆ ನಿರಂತರ 
ಒತ್ತಡೆಯುಕ್ತ ನೀರು ಸರಬರಾಜು ಮಾಡುವ ಕಾಮಗಾರಿ ವೆಚ್ಚ ರೂ. 2198 ಕೋಟಿಗಳು ಪ್ರಗತಿಯಲ್ಲಿರುತ್ತದೆ. 


ವಿಜಯಪುರ ನಗರಕ್ಕೆ ಕೃಷ್ಣಾ ನದಿಯಿಂದ (ಆಲಮಟ್ಟಿ ಜಲಾಶಯದ ಹಿನ್ನೀರು) ನೀರು ಸರಬರಾಜು ಮಾಡುವ 2ನೇ 


ಹಂತದ: ನೀರು. ಸರಬರಾಜು ವ್ಯವಸ್ಥೆಯ ಸಗಟು ನೀರು ಸರಬರಾಜನ್ನು ಅಭಿವೃದ್ಧಿಗೊಳಿಸುವ ಕಾಮಗಾರಿ ವೆಚ್ಚ 
. ಚ' 


ರೂ.32.00 ಕೋಟಿಗಳು ಇದ್ದು, ಈ ಅಂದಾಜು ಪಟ್ಟಿಯನ್ನು ಮಂಡಳಿಯ ಪತ್ರ ಸಂಖ್ಯೆ; 2362, ದಿನಾಂಕ: 
16-12-2019ರಲ್ಲಿ ಸರ್ಕಾರಕ್ಕೆ ಆಡಳಿತಾತ್ಮಕ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಮತ್ತು ಸರ್ಕಾರದ ಪತ್ರ ಸಂಖ್ಯೆ: 
ನಇ/2/ ಯುಡಬ್ಬ್ಯೂಎಸ್‌/! 2020 ದಿನಾಂಕ: 20-03-2020 ರಲ್ಲಿನ ನಿರ್ದೇಶನದಂತೆ ಸ್ಥಳೀಯ ಸಂಸ್ಥೆಯಿಂದ 

[a 
ಠರಾವನ್ನು ಪಡೆದು ಮಂಡಳಿ ಪತ್ರ ಸಂಖ್ಯೆ:37 ದಿನಾಂಕ: 15-06-2020ರಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು 
ಆಯಕ್ಷರು, ವಿಜಯಪುರ ಮಹಾನಗರಪಾಲಿಕೆ ರವರು ವರದಿ ಮಾಡಿರುತ್ತಾರೆ. : 


kf 
[2 
6) ಬಳ್ಳಾರಿ ಮಹಾನಗರ ಹಾಲಿಕಿ: ಸ ( es 
ಬಳ್ಳಾರಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪ್ರಸ್ತುತ ಕುಡಿಯುವ ನೀರಿನ ಸಮಸ್ಯೆ ಇರುವುದಿಲ್ಲ. 
* ಬಳ್ಳಾರಿ ನಗರಕ್ಕೆ ನಿರಂತರ ನೀರು ಸರಬರಾಜು ಯೋಜನೆಯ ಎ.ಡಿ.ಬಿ. ಯೋಜನೆ ಅಡಿಯಲ್ಲಿ ರೂ.90,55 
ಕೋಟಗಳಗೆ ಮಂಜೂರಾಗಿದ್ದು, ಒಟ್ಟು 464.6 ಕಿ.ಮೀ ಗಳಷ್ಟು ಉದ್ದದ ಪೈಪ್‌ ಲೈನ್‌ ಹಾಗು 44955 ಸಾವಿರ 
ಮನೆಗಳಿಗೆ ಸಂಪರ್ಕ ಒದಗಿಸಿ ಹ ಕಾಮಗಾರಿಯನ್ನು ಪೂರ್ಣ ಸೊಳಿಸಲಾಗುವುದು. 


* ಪಸ್ತುತ 368 ಕಿಮೀ ಗಳಪ್ಪು ಪೈಪು ಹಾಕಲಾಗಿದ್ದು 'ಹಾಗೂ 26538 ಮನೆಗಳಿಗೆ ನಳಸಂಪರ್ಕ ಒದಗಿಸಲಾಗಿದೆ. 
ಡಿಸೆಂಬರ್‌ 2020ಕ್ಕೆ ಪೂರ್ಣಗೂಳಿಸಬೇ ಕಾಗಿರುತ್ತದೆ. ಈಗಾಗಲೇ 12 ವಲಯಗಳಲ್ಲಿ ನೀರು ಸರಬರಾಜು 
RE ಇನ್ನು 4 ವಲಯಗಳಲ್ಲಿ ಟ್ರಯಲ್‌ ರನ್‌ ಮಾಡಲಾಗುತ್ತಿದೆ. ಒಟ್ಟು 28 ವಲಯಗಳು ಮಾರ್ಚ್‌ 


ದಲ್ಲಿ 43955 ಮನೆಗಳಿಗೆ ನೀರು ಸರೆಬರಾಜು ಪೂರ್ಣಗೊಳಿಸಲಾಗುತ್ತದೆ. 

° ಈ ಉಳಿದ 15 ವಲಯಗಳಲ್ಲಿ ಈಗಿರುವ ಎಲ್ಲಾ ಮನೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಗರದ ಎಲ್ಲಾ 

ಭಾಗಕ್ಕೂ 24೫7’ ಯೋಜನೆಯನ್ನು. ವಿಸ್ತರಿಸುವುದು ಅವಶ್ಯವಿರುತ್ತದೆ. ಈ ನಿಟ್ಟಿನಲ್ಲಿ ಕನನೀ.ಸ ಮತ್ತು ಒಚ 
ಮಂಡಳಿಗೆ ಯೋಜನಾ ವರದಿಯನ್ನು ತಯಾರಿಸಲು ತಿಳಿಸಲಾಗಿರುತ್ತದೆ, ಇದಕ್ಕಾಗಿ ಮುಂದುವರೆದು. ಬೀರೆ 
SA ಆಡಿ ರೂ.22.5 ಕೋಟಿ ಹಣವನ್ನು ಕಾಯ್ದಿರಿಸಬೇಕಿರುತ್ತದೆ. 

* ತುಂಗಭದ್ರಾ ಜಲಾಶಯದಿಂದ ಬಳ್ಳಾರಿ ನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವ ಯೋಜನೆಯ ನಕ್ಷೆ 
ವಿನ್ಕಾಸ ಮತ್ತು ಆಂದಾಜು ಪಟ್ಟಿಯನ್ನು ತಯಾರಿಸುವ ಕಾಮಗಾರಿ ವಒಸಿದ್ದು, ಪ್ರಸ್ತುತ ಸರ್ವೆ ಕಾಮಗಾರಿ 
ಪೂರ್ಣಗೊಂಡಿದ್ದು, Feasibility reportನ ಅಂದಾಜು ಪಟ್ಟಿಯನ್ನು ತಯಾರಿಸಲಾಗಿದೆ. ಮುಂದುವರೆದು ವಿಸ್ತೃತ 
ಅಂದಾಜು ಪಟ್ಟಿಯನ್ನು ತಯಾರಿಸುವ ಪ್ರಕ್ರಿಯಿ ಪ್ರಗತಿಯಲ್ಲಿರುತ್ತದೆ ಎಂದು ಆಯಕ್ಷರು, ಬಳ್ಳಾರಿ 
ಮಹಾನಗರಪಾಲಿಕೆ ರವರು ವರದಿ ಮಾಡಿರುತ್ತಾರೆ. 


7) ತುಮಕೂರು ಮಹಾನಗರಬಾಲಿಕಿ: ಸ 

ಪ್ರಸ್ತುತ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದಿಲ್ಲ. 
ಮುಂದುವರಿದು, ಈ ಕೆಳಕಂಡ ಶಾಶ್ವತ ಮಾದರಿಯ ಕುಡಿಯುವ ನೀರಿನ ಯೋಜನೆಗಳನ್ನು ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. 


* ತುಮಕೂರು ನಗರಕ್ಕೆ ಯು.ಐ.ಡಿ.ಎಸ್‌.ಎಂ.ಟಿ ಯೋಜನೆಯಡಿ ನಿರಂತರ ನೀರು ಸರಬರಾಜು ಯೋಜನೆಯನ್ನು 
ರೂ. 198,98 PR ಅಂದಾಜು ಮೊತ್ತದಲ್ಲಿ ಕೈಗೊಂಡಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. 


* ತುಮಕೂರು ನಗರಕ್ಕೆ ಅಮೃತ್‌ ಯೋಜನೆಯಡಿ ನೀರು ಸರಬರಾಜು ಮಾಡುವ ಯೋಜನೆಯನ್ನು ಒಟ್ಟು | 
ರೂ.113.16 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಕೈಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. 


* ತುಮಕೂರು ನಗರದ ಕುಡಿಯುವ ನೀರು ಸರಬರಾಜು ಸುಧಾರಣೆಗೆ ತುಮಕೂರು ಸ್ಮಾರ್ಟ್‌ ಸಿಟಿ ನಿಯಮಿತದ 
ನಡುಗೆ ಯೋಜನೆಯಡಿ ರೂ. 56.55 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಕಾಮಗಾರಿ ಪ್ರ ಪ್ರಗತಿಯಲ್ಲಿದೆ. 


* ತುಮಕೂರು ನಗರದ ಕುಡಿಯುವ ನೀರು ಸರಬರಾಜು ಸುಧಾರಣೆಗೆ ತುಮಕೂರು ಸ್ಮಾರ್ಟ್‌ ಸಿಟಿ ನಿಯಮಿತದ 
ಕೊಡುಗೆ ಯೋಜನೆಯಡಿ ರೂ. 1100 ಕೋಟಿಗಳ ಅಂದಾಜು ಮೊತ್ತದಲ್ಲಿ ಗಂಗಸಂದ್ರ ಮತ್ತು ಮರಳೂರು 
ಕೆರೆಗಳನ್ನು ತುಂಬಿಸಿಕೊಳ್ಳುವ ಕಾಮಗಾರಿಗೆ ಅನುಮೋದನೆ ದೊರೆತಿದೆ. 


8) ದಾವಣಗೆರೆ ಮಹಾನಗರ ಪಾಲಿಕೆ: 
ದಾವಣಗೆರೆ ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸೆ ಯ ಇರುತ್ತದೆ. 


* ದಾವಣಗೆರೆ ಜನತೆಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಹಾನಗರ ಪಾಲಿಕೆ Ms ನಿರ್ವಹಿಸುತ್ತಿದ್ದು, 
ರಾಜನಹಳ್ಳಿ ಪಂಪ್‌ ಹೌಸ್‌, ಟಿ.ವಿ.ಸ್ಟೇಷನ್‌ ಕೆರೆ ಪಂಪ್‌ ಹೌಸ್‌, ಬಾತಿ ಪಂಪ್‌ ಹೌಸ್‌ ಅಲ್ಲದೇ ಕುಂದುವಾಡ 
ಪಂಪ್‌ ಹೌಸ್‌ನಿಂದ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಜನ ಸಂಖ್ಯೆಗೆ ಅನುಗುಣವಾಗಿ ಈ ಹಿಂದೆ 
ಪಂಪ್‌ಗಳನ್ನು ನೀರು ಏರು ಕೊಳವೆಗಳನ್ನು ಹಾಗೂ ವಿಠರಣಾ ಕೊಳವೆಗಳನ್ನು ವಿನ್ಯಾಸ ಮಾಡಲಾಗಿದೆ. ಬಹಳಷ್ಟು 
ಪಂಪ್‌ಹೌಸ್‌ ಗಳಲ್ಲಿ ಹಳೆಯದಾದ ಹಮಾರ 15 ವರ್ಷಗಳಿಂದ ಹು ನಿರ್ವಸುತ್ತಿರುವ ಪಂಪ್‌ಗಳಿದ್ದು. 
ಅವುಗಳ ಕಾರ್ಯಕ್ಷಮತೆ ಕ್ಷೀಣಿಸಿದೆ. ಪಾಲಿಕೆಯಲ್ಲಿ ನಿರ್ಮಿಸಿರುವ 32 ನೀರಿನ ಮೇಲ್ಗೊಟ್ಟಿಗಳು (ಇ. ಹೆಚ್‌.ಟೆ) 
ಕಡಿಮೆ ಇವೆ. ಪೈಪ್‌ಲೈನ್‌ಗಳನ್ನು ಹೆಚ್ಚುವರಿಯಾಗಿ ಮಾಡಿರುವುದಿಲ್ಲ. ಅಲ್ಲದೇ ಪೂರೈಸುತ್ತಿರುವ ನೀರಿನ ಹೆಚ್ಚು 
ಭಾಗ ಸೋರುವಿಕೆ bl ಮೊರೇಷನ್‌ ಹಾಗೂ ದುರ್ಬಳಕೆಯಿಂದ ಮಹಾನಗರ ನ ಜನತೆಗೆ ಪ್ರತಿದಿನ 
ಪೂರ್ಣ ಪ್ರಮಾಣದ ನೀರನ್ನು ಪೂರೈಸಲು ಸ ಸಾಧ್ಯವಾಗುತ್ತಿಲ್ಲ. 


9 


*« ಈ ಸಮ ಸೈಗೆ ಪರಿಹಾರ ಕಲ್ಲಿಸ ಲು ಕರ್ನಾಟಕ ರಾಜ್ಯದ ಅಂಗ ಸಂಸ್ಥೆಗಳಾದ ಕೆಯುಬಡಿಎಫ್‌. 


* ವಿಶಬ್ದಾಂಕ್‌ ನೆರವಿನ 


ಸ ಹಾಗ 


KIUWMIP ವತಿಯಿಂದ ಪ್ಯಾಕೇಜ್‌ ಸಂ.0.1 ಡಬ್ಲ್ಯೂ "ಎಸ ಸ್‌-05 ಯೋಜನೆಯಂತೆ ಹಾಲಿ ols ವಿದ್ಯತ್‌ \ 
ಸ್ಥಾವರಗಳ ಮತ್ತು ಪಂಪ್‌ಗಳ pe ಸಂಗ್ರಾಹಾರದ ನೀರಿನ ಮೇಲ್ತೊಟ್ಟಿ (ಒಹೆಚ್‌ಪಿ) ಹಾಗೂ ನೆಲ ಮಟ್ಟದ ನೀರಿ 

ಟ್ಯಾಂಕ್‌ ಪುನಶ್ನೇ ಇತನ ಯೋಜನೆಯನ್ನು ಹಾಗೂ ಹೆಚ್ಚುವರಿ 13 ನೀರಿನ ಮೇಲ್ಲೊಟ್ಟಿಗಳನ್ನು (ಒಹೆಚ್‌ಪ) ಮ 
24% ಪ್ರತಿ ಮನೆಗೆ ನೀರು ಪೂರೈಸಲು ಅನುಮೋದಿಸಿರುವಂತೆ ರೂ.50.99 ಕೋಟಿಗಳೆ ಕ್ರಿಯಾ ಯೋಜನೆಯು 
ಮಂಜೂರಾಗಿದ್ದು ಕಾಮಗಾರಿಯು ಪ್ರಗಶಿಯಲ್ಲಿದ್ದು, ಜನವರಿ-2022 ರೊಳಗೆ ಪೂರ್ಣ ಪ್ರಮಾಣದಲ್ಲಿ 
ಅನುಷ್ಠಾನಗೊಳ್ಳಲಿದೆ ಎಂದು ಆಯಕ್ತರು, ದಾವಣಗೆರೆ ಮಹಾನಗರಪಾಲಿಕೆ ರವರು ವರದಿ ಮಾಡಿರುತ್ತಾರೆ. 


po 


9) ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ: 5 
ಹುಬ್ಬಳ್ಳಿ-ಧಾರವಾಡ ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಪೂರೈಕೆಗೆ ಪ್ರಸ್ತುತವಾಗಿ ಈ ಕೆಳಕಂಡ 


ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿರುತ್ತದೆ. 
. ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 


ವತಿಯಿಂದ ಕುಡಿಯುವ ನೀರಿಗಾಗಿ ಮಲಪ್ರಭಾ ಜಲಾಶ ಶಯದಿಂದ ಸಗಟ ನೀರು ಸರಬರಾಜು ಬಲವರ್ಧನೆಗಾಗಿ 
ರೂ.26.00 ಕೋಟಿಗಳಿಗೆ ಕಾಮಗಾರಿಯನ್ನು ಕೈ! ಕಿಗೊಂಡು ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಗಿರುತ್ತದೆ. -: 


* 3ನೇ ಹಂಪ ರೂ 100 ಕೋಟಿ ನಗರೋತ್ಸಾನ ಅನುದಾನದಲ್ಲಿ ರೂ. 40 ಕೋಟಿಗಳ ಅನುದಾನವನ್ನು 


ಕೆಯುಐಡಿಎಫ್‌ಸಿ ವತಿಯಿಂದ ಅನುಷ್ಠಾನವಾಗುತ್ತಿರುವ ವಿಶ್ವಬ್ಯಾಂಕ್‌ ನೆರವಿನ “ಕರ್ನಾಟಕ ನಗರ ನೀರು. 
ಸರಬರಾಜು MeN ಯೋಜನೆ” ' ಟೆಯುಡಬ್ಯ್ಯೂ ಎಸ್‌ವಂಪಿ) ಮಂಜೂರಾಗಿದ್ದು, ವಂತಿಕೆಯ ರೂ. 40 
ಕೋಟಿಗಳ ಅನುದಾನವನ್ನು ಸಂದಾಯ ಮಾಡಲು ಕ್ರಮವೆಹಿಸಲಾಗಿರುತ್ತದೆ. 

ಶ್ರಬ್ಯಾ “ಕರ್ನಾಟಕ ನಗರ ನೀರು ಸರಬರಾಜು ಆಧುನೀಕರಣ 
ಯೋಜನೆ”(ಕೆಯುಡಬ್ರ್ಯೂಎಸ್‌ ಸ್‌ಎಂಪಿ)ಯಲ್ಲಿ ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿ ಪ್ರದೇಶಗಳಿಗೆ 
ವಿನ್ಮಾಸ-ನಿರ್ಮಾಣ- -ಕಾರ್ಯಾಚರಣೆ ಮತ್ತು ನಿರ್ವಪಣೆ- ವರ್ಗಾವಣೆ (DಔB೦T) ಮಾದರಿಯಲ್ಲಿ ಪರಿಣಾಮಕಾರಿ 
ವೆಚ್ಚದೊಳಗೆ ನಿರಂತರ (24x7) ಒತ್ತಡ. ಸಹಿತ_ ನೀರು ಸರಬರಾಜು ವ್ಯವಸ್ಥೆಯ ಸುಸ್ಥಿರ ಉನ್ನತೀಕರಣ 
ಯೋಜನೆಯನ್ನು ಅನುಷ್ಣಾ ಇನಗೋಳಿಸಲು' ಸರ್ಕಾರಿ ಆದೇಶ ಸಂಖ್ಯೆ ನಅಇ 96 ಪಿಆರ್‌ಜೆ' 2020 ದಿನಾಂಕ: 
26.03.2020 ರನ್ವಯ ಮೆ ಎಲ್‌ ೩&೩ ಟಿ ಲಿಮಿಟೆಡ್‌, ಚೆನೈ ರವರಿಗೆ ಮಂಜೂರಾಗಿದ್ದು, ಕೆಯುಐಡಿಎಫ್‌. 
ವತಿಯಿಂದ ಕಾರ್ಯಾದೇಶವನ್ನು ಜೂನ್‌-2020 ರಲ್ಲಿ ನೀಡಲಾಗಿರುತ್ತದೆ. ಸದರಿ ಕಾಮಗಾರಿಯ ಪನು 
ಅವಧಿ ಐದು ವರ್ಷವಾಗಿದ್ದು, ನಂತರದ 7 ವರ್ಷಗಳ 'ಅವಧಿಯ ಕಾರ್ಯಾಚರಣೆ ಹಾಗೂ ನಿರ್ವಹಣೆ 
ಜವಾಬ್ದಾರಿಯನ್ನೂ Design-Build-Operate-Transfer (DBOT) nತ್ತಿಗೆದಾರರು ನಿರ್ವಹಿಸಬೇಕಿರುತ್ತದೆ 
ಎಂದು ಅಧೀಕ್ಷಕ ಅಿಬಿಯಂತರರು. ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕ ಕವರು ವರದಿ ಮಾಡಿರುತ್ತಾರೆ. ' 


10) ಮಂಗಳೂರು ಮಹಾನಗರ ಪಾಲಿಕೆ: 
ಮಂಗಳೂರು ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಸ್ತುತ ಕುಡಿಯುವ ನೀರಿನ ಸಮಸ್ಯೆ ಇರುವುದಿಲ್ಲ. ತಾಂತ್ರಿಕ 


ಸಮಸೆಗಳಿಂದ ಕುಡಿಯುವ ನೀರಿನ ತಂದರೆ ಉಂಟಾದಲ್ಲಿ ಟ್ಯಾಂಕರ್‌ ಮೂಲಕ ಸೇರು ಪೂರೈಕಿ ಮಾಡಿ 
ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆ ಉಂಟಾಗದಂತೆ. ಕ್ರಮ "ವಹಿಸಲಾಗುತ್ತಿದೆ. 


ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ" ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಭಿವೃ ದ್ಲಿಪಡಿಸಲು ರೂ.792.42 


ಕೋಟಿಗಳ ವೆಚ್ಚದಲ್ಲಿ (24x7) ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತಿದೆ. ಈ ಯೋಜನೆಯನ್ನು KIUWMIP 
ಯಿಂದ ಅನುಷ್ಪಾನಗೊಳಿಸಲಾಗುತ್ತಿದ್ದ, ಇದರಲ್ಲಿ "ಕಾಮಗಾರಿಗಳ ವೆಚ್ಚ ರೂ.587.67 ಕೋಟಿಗಳಾಗಿದ್ದು 8: ವರ್ಷಗಳ 
ಅವಧಿಯ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ವೆಚ್ಚ ರೂ.204. 75 ಕೋಟಿಗಳು ಆಗಿರುತ್ತದೆ ಎಂದು ಮಂಗಳೂರು 


ಮಹಾನಗರ ಪಾಲಿಕೆ ರವರು ವರದಿ ಮಾಡಿರುತ್ತಾರೆ. 


Re ತರರು ಓಿ ಭ್‌ 


ಪೌರಾಡಳಿತ ನಿರ್ದೇ'ಶನಾ 
ಬೆಂಗಳೂರು. 


ನಿಣಿನಗಗ: id with CamScanner 


Annexure- pe) ; 
Workwise Progress of 100Cr Phasd3 water suppl 


Expenditure " 
Cost Work Status 


408 Work Completed 


No | Town Name Work Name . Contractor/Entrusted 
" Agency Name 
Laying of pipctine from allipur pump 
house to allipur reservcrior from 
i Ballari chainage no 2250 to 2900 for storage of KUWS&DB 
- wacr and fixing 3 nos of 250HP Mvlois 
” in Ballari City Limtis 
Ballari AMRUT Contibution in 3rd Phase KUWS&EDB 
CONSTRUCTION OF 15 LAKHS 
Batlari LITERS CAPACITY O HT NEAR 
I MOTI TALAKIES CIRCLE IM 
BALLARICITY 


CONSTRUCVION OF 10 LAKHS 
4 Ballari LITERS CAPACITY OHT NEAR TB 
SANIFORIUM IN BALLARICITY 


w 


- 


1600 Work 


‘ompteted 


[3 


0 Tender to be {nvilcd 


. 


[ Tender to be Invited 


js | 
PROVIDING OF WATER SUPPLY TO 
s Ballari OLD MUNDRIGIASHRAYA 
LAYOUT AND NEW ASHRAYA 
LAYOUT IN BALLARI CITY- 


CONSTRUCTION OF PERMENT 
6 Ballari BUND TO ALLIPUR WATER KRIDL 
K RESORVIOR IN BALLARICITY 

Under the Kamataka Urban Water 
Supply Modernisation Scheme, § 
7 Hubballi-Dharawad Extension of 24X7 Water Supply KUIDFCIKUWSMP deposit coniribulion 
Program to all the areas of Hubli- 
\ Dhanvad Municipai Comoration 


[J Tender to be Invited 


75 Work Completed 


3000 Work Completed 


— 


P-21 Provision for land acquisition for 
Consuuction of 50 MLD capacity water 
Kalaburagi weaiment plan at salam Tekdi under > 
24/1 Water Supply scheme to Gulbarga 

City 


w 


147 Work Compitted 


P-34 Amount reserved for 24/7 Wailer 


9 Kolaburagi Supply to Guibarga Cuiy 


KUIDFC [) Work Started 


Amount Deposited to KUIDFC towards 
ADB2 


10 Mangaluru KUIDFC 


3049.62 IN Work Completed 


Scanned with PamSrannac ' 


Annexurec- 5 


[4 


Workwise Progress of 100Cr Phase3 water supply works 


Scanned with CamScanner 


ERSTE 
n| rusted p Expenditure 
S.No | Town Name Work Name Contractqr/Entrust Estimate Cost t Work Status 
; Agency Name ; [3 
Constn. of HLT of 10.00 lakh lr. ] ( 
1 My: 5 94 Work Completed 
| Ain capacity at Ward-24, Telecom layout MN Ramesh 3 p 
" Constn. of HLT of 10.00 lakh ltr. 
12 |" Myson capacity at Alanahalli near Nandini -  MNRamesh 94 94 Work Completed 
(i layout 
Consin, of HLT of 10.00 lakh lr. 
13 Mysuru capacity at Ward-40, Kanthoraja Urs M N Ramesh 9 94 Work Completed 
ark 
Constn, of HLT of 10.00 lakh lr, 
4 - R 
1 Mysuru re at Ward-39 near Sultan park MN Ramesh 94 ಚ್ಚ5.45 Work Completcd 
Constn. of HLT of 10.00 lakh ltr. ಫ 4 
5 Y 9 Ti ele 
Myst capacity at N.R. Mohalla, Shivaji pack MN Rich (4 0 Work Completed 
Ul 
Consin. of HLT of 10.00 lakh lr. 
16 Mysuru capacity at Bannimantap Balbhavan MN Ramesh 94 94 Work Completed 
premises f 4 
Constn. of HLT of 10.00 lakh lr. K 
17 Mysuru capacity at Kalyanagiri, Near KHB MN Ramcsh 94 94 Work Completed 
ಸ colony 1 
5 Consin. of HLT of 10.00 lakh Hr. ( } ಫಿ 
18 Mysuni capacity at Ward-57, Near Vidynagar MN acs id 94 Work Completcd 
7] (HLaying of 508mm MS pipe lin from j - | 
19 Mysuru Ring road Parasaiahna hundi to J.P. M.N.Ramesh 105 74.15 Work Completed 
WE Nagar HLT plant - 105.00 J 
Providing Feeder main from German 
20 - Mysuru Press MBR to Nandini Layout 10 Lokhs JB Venkatcsh 200 149.19 Work Completed 
Lts 1 
ion of. in Vijaya Nagai ್ನ 
21 Mysuru Construction 01 ಗ ijaya Nagar  edntractor 94 53.9 Work Compled 
22 Shivamogga Reserved amount for Amruth Scheme p 465 465 Work Completed _} 
p PKG-(32-) 24*7 Water Supply ಸ 
23 | Shivamogga [sy cmc KUWDES Contribution Amount KUWSEDE., ಇ 538.16 Work Complcled 
EE 


Annexure-5 


Waerkwise Progress of 100Cr Plase3 water supply works 


ಮ ———y ಮ್‌ T 
wl § Contractor/Entrusted Expenditure R 
S.No} Town Niune Work Name imate Cost pet Work Status 
\ _ Agency Name K Cost 
[oe ~— _ i i. 
» Yusnstum Desckpiint of 2 sedcdy Dssin in work camel 40 [Y Verh Completed 
Mri ei He ———— 
. Sipptynd of 2 bcm of UD KYA » 
2 Tusnyhsip MUM punplunne & Vudyonapar NC Channaheshes 37 8088 Work Complctcd 
mn Yunis HN ; 
Dermal Amoi wo KE OEDDADD in : } 
26 eT ~UIDSSASE Sehicins 247 fog Winter KUNSDH | [3 Work Completed 
[RR Sippty 
Comnacuon ol eunponnd Bree ak | 
27 Vumakueu Water puptica aml 4 Palys onl DYRAPTA sw 50 Work Corpplcicd 
deecbopiownl toi] tink Vin liet H § TT 
1 AMEE SE INH wont 
2K Vaapuin mount ts KW S & } bpank epanment KUWS &DHOARD DEPAREAENT 1082-47 978.73 Work Completed 
_ Alewkeuy wate supply 7 : . 
\ ನವಯವುಲ ನಗಟದ ಯೂತನಿಂಳ ಕರ್ನಿ ರ 
p) pupmta ಎಂಎಲ್‌ಡಿ ಸಾಮಧ್ದೆದೆ ನೀರು ಕುದ್ರೀರರೆಣ Water Hoard Vyaypur 1 5 13295 Work Scuctcd 
__. ಭಟರ ನಿರ್ಮಿಸುದ್ದೆದು f 
| 1060.86 1265.03 


ರ 


aioe “lc 


“DMA 


Seanad with DamCesnnae 


[Ey 


(4 


District 


Rattan 


Belagav 


Da¥shin kannada 


Davanagete 


ನಂಗ 


SFC DRINKING? WATER PROGRAMME 
Year 


¥ 


| 2018-19: 


Grants 


Grants 


Grants 
Wame Of tne Town ULB Type |} pocation Grants Released pnoeation | Retoased 
Batan cc 86 01 


Bniagav 


Mangaturu 


Davanagote 


Hubbait- Dharowad 


Hubbaih-Dharawad 


Kalsburagi 


Shivamogga 
RNS 


Tumakuru 


Kataburag 


Shivamogga 


Tumakuru 


Vijapuris 


JECT OFFICER 


ation Monagement Unf. 


ವಿ ಶಪಿಗಲತlಂ್ಧe ಸ್‌ 


Scanned with CamScanner 


